ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಮುಜರಾಯಿ ಇಲಾಖೆ ಬಿಡುಗಡೆ ಮಾಡಿರುವ ಅನುದಾನದ ಬಗ್ಗೆ 
ಶ್ರೀ ಕಾ೦ತ್‌ರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು)- 


103 (611) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) 2019-20ನೇ ಸಾಲಿಗೆ ಮುಜರಾಯಿ ಇಲಾಖೆಗೆ ಒದಗಿಸಿದ್ದ ಅನುದಾನವೆಷ್ಟು; ಯಾವ ಯಾವ ಲೆಕ್ಕ 
ಶೀರ್ಷಿಕೆಯಲ್ಲಿ ಈ ಅನುದಾನವನ್ನು ನೀಡಲಾಗಿದೆ; 


(ಆ) ಹಾಗಿದ್ದಲ್ಲಿ, ಈ ಅನುದಾನವನ್ನು ಜಿಲ್ಲಾವಾರು ಹಂಚಿಕೆ ಮಾಡಿರುವ ಮಾಹಿತಿಯನ್ನು ನೀಡುವುದು; 


(ಇ) ಅನುದಾನ ಹಂಚಿಕೆ ಮಾಡುವಾಗ ಜಿಲ್ಲಾವಾರು ತಾರತಮ್ಯ ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; (ವಿವರ ನೀಡುವುದು) 


(ಈ) ಅನುದಾನವನ್ನು ಹಂಚಿಕೆ ಮಾಡಲು ಕಮಬದ್ದವಾದ ಒಂದು ಸಮಗ್ರ 
ನೀತಿಯನ್ನು/ಮಾನದಂಡವನ್ನು ನಿರೂಪಿಸಲು ಸರ್ಕಾರಕ್ಕಿರುವ ತೊಂದರೆ ಏನು; (ವಿವರ ನೀಡುವುದು) 


(ಉ) 2019-20ರಲ್ಲಿ ಯಾವ ಯಾವ ದೇವಸ್ಥಾನಗಳಿಗೆ/ಸಂಸ್ಥೆಗಳಿಗೆ ಅನುದಾನ ಹಂಚಿಕೆ ಮಾಡಲಾಗಿದೆ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಊ) ಸರ್ಕಾರದ ಮತ್ತು ಧಾರ್ಮಿಕ ದತ್ತಿ ಆಯುಕರ ವಿವಿಧ ಲೆಕ್ಕ ಶೀರ್ಷಿಕೌಯಡಿ ಇರುವ 
ಅನುದಾನವೆಷ್ಟು ; ಈ ಅನುದಾನವನ್ನು ಇಂತಹ ಉದ್ದೇಶಕ್ಕೆಂದೇ ಬಳಕೆ ಮಾಡಲು ಕಾನೂನು ಇದೆಯೇ; 


(ಯ) ಇದ್ದಲ್ಲಿ, ಕಾಯ್ಗಿರಿಸಿರುವ ಉದ್ದೇಶ ಬಿಟ್ಟು ಬೇರೆ ಬೇರೆ ಸಂಸ್ಥೆಗಳಿಗೆ! ಕಾರ್ಯಕ್ರಮಗಳಿಗೆ ಹಣವನ್ನು 
ವಿತರಣೆ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? (ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ 
ನೀಡುವುದು) 


